ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 
ಚುಕೆ, ರಹಿತ ಪ್ರಶ್ನೆ 
ದಿನಾ೦ಕ: 24-03-2021 ಪುಶ್ನೆ ಸಂಖ್ಯೆ: 1716 (2085) 


ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಕಾಂತರಾಜ್‌ (ಬಿಎಂಎಲ್‌) (ಸ್ಥಳೀಯ ಸಂಸ್ಥೆಗಳ ಕ್ಲೇತು) 


ಉತ್ತರ ನೀಡಬೇಕಾದ ದಿನಾ೦ಕ: 24-03-2021 
ಉತ್ತರಿಸುವ ಸಚಿವರು: ಮಾನ್ಯ ಉಪ ಮುಖ್ಯಮಂತಿಗಳು ಹಾಗೂ ಲೋಕೋಪಯೋಗಿ ಸಚಿವರು 
ವಿಷಯ: ರಾಷ್ಟೀಯ ಹೆದ್ದಾರಿಗಳ ಟೋಲ್‌ಗಳ ಬಗ್ಗೆ 


(ಅ) ರಾಜ್ಯದಲ್ಲಿ ಇರುವ ಟೋಲ್‌ಗಳ ಸಂಖ್ಯೆ ಎಷ್ಟು ಅವು ಯಾವುವು; ಇವುಗಳನ್ನು 
ಯಾವ ಕಂಪನಿಗಳು ನಿರ್ವಹಣೆ ಮಾಡುತ್ತಿವೆ; (ಮಾಹಿತಿ ಒದಗಿಸುವುದು) 


(ಆ) ಸದರಿ ಟೋಲ್‌ಗಳಲ್ಲಿ ಆಂಬುಲೆನ್ಸ್‌ ಮತ್ತು ವಿಐಪಿ ವಾಹನಗಳಿಗಾಗಿ ಪ್ರತ್ಯೇಕ 
ಪಥ ನಿರ್ನಿಸಿದ್ದಾರೆಯೇ; 


(ಇ) ಸದರಿ ಟೋಲ್‌ಗಳಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಕನ್ನಡಿಗರ ಸಂಖ್ಯೆ ಎಷ್ಟು; 


(ಈ) ಆಂಬುಲೆನ್ಸ್‌ ಮತ್ತು ವಿಐಪಿ ವಾಹನಗಳಿಗೆ ಸರಿಯಾಗಿ ಪಥ ನಿರ್ವಹಣೆ ಮಾಡದೇ 
ಇರುವುದರಿಂದ, ಇದರಿಂದಾಗುವ ತೊಂದರೆಗಳನ್ನು ಸರ್ಕಾರ ಯಾವಾಗ 
ಪರಿಹರಿಸುವುದು? 


